ಕರ್ನಾಟಕ ವಿಭಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖೆ 
A 


| 558 j | 


ಸದಸ್ಯರ ಹೆಸರು 


ಶ್ರೀ ಕೆ.ಸಿ. ಕೊಂಡಯ್ಯ (ಸ್ಥಳೀಯ ಸಂಸ್ಥೆಯಿಂದ ಚುನಾಯಿತರಾದವರು) 


| 

| | 

16.12.2021 | 
+ 4 | 

| 


ಉತ್ತರಿಸಬೇಕಾದ ದಿನಾಂಕ: 
ಉತ್ತರಿಸಬೇಕಾದ ಸಚಿವರು | ಮುಖ್ಯಮಂತ್ರಿ | 
ಕ್ರಸಂ. ಪ್ರಶ್ನೆ ಉತ್ತರ 
(ಅ) | ಬೆಂಗಳೂರು ಹೆಚ್‌.ಎಸ್‌.ಆರ್‌, [ತರ್‌ಎನ್‌ಅರ್‌ ಬಡಾವಣೆಯ 6ನೇ ಸೆಕ್ಟರ್‌ನಲ್ಲಿರುವ ನಿವೇಶನ ಸಂಖ್ಯೆ: 575/ಬಿ 
| | ಬಡಾವಣೆಯ 6ನೇ ಸೆಕ್ಟರ್‌; ಅನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅನುಮೋದಿತ ನಕ್ಷೆಯಲ್ಲಿ 
| ನಲ್ಲಿರುವ ನಿವೇಶನ ಸಂಖ್ಯೆ: | ಅಳವಡಿಸಿಕೊಳ್ಳಲಾಗಿದ್ದು, ಮಾನ್ಯ ನ್ಯಾಯಾಲಯದ ಆದೇಶದಂತೆ ಸದರಿ ಸ್ವತ್ತಿಗೆ 


| ಕೂಡಲೇ ಕ್ರಮ ಕೈಗೊಳ್ಳುವುದೇ? 


ಎಕ್ಸಿಕ್ಯೂಟಿವ್‌ ಇಂಜಿನಿಯರ್‌ 
ಹಾಗೂ ಇತರೆ ಅಧಿಕಾರಿಗಳು! 
ಶಾಮೀಲಾಗಿರುವುದು 

ಮೇಲ್ನೋಟಕ್ಕೆ. ಕಂಡುಬಂದಿದ್ದು, 


ಸರ್ಕಾರ ಈ ಅಧಿಕಾರಿಗಳ ಬಗ್ಗೆ 


| 575; ಬೆಂಗಳೂರು ಆಭಿವೃದ್ಧಿ | ನಿಪೇಶನ ಸಂಖ್ಯೆ: 123 ಎಂದು ಕೇಂದ್ರೀಯ ಉಪಾಧ್ಯಯರ ಸಂಘದ ವತಿಯಿಂದ 
| ಪ್ರಾಧಿಕಾರದ ಸ್ವತ್ತಾಗಿರುತ್ತದೆಯೇ; ಶ್ರೀಮತಿ  ಉಪಷಾರೆಡ್ಡಿ ಎಂಬುವವರಿಗೆ  ಹಂಚಿಕೆಯಾಗಿರುವುದಾಗಿ ತೀರ್ಪು 
| | ನೀಡಲಾಗಿರುತ್ತದೆ. 

7 ಗಗಿದನ್ನ ಈ ನಿವವನ್ನು | ಬಂಗಳೂರು ಅಭಿವೃದ್ಧ ಪ್ರಾಧಿಕಾರದ ಹೆಚ್‌.ಎಸ್‌.ಆರ್‌. ಬಡಾವಣೆ 6ನೇ ಸೆಕ್ಷರ್‌ ನ. 
ಏತಕ್ಕಾಗಿ ಬಿ.ಡಿ.ಎ. ಸುಪರ್ದಿಗೆ | ನಿವೇಶನ ಸಂಖ್ಯೆ: 575/ವಿರ ಜಾಗವನ್ನು ಕೇಂದ್ರೀಯ ಉಪಾ ಧ್ಯಾಯರ ಸಂಘದವರು ' 
| ಪಡೆದುಕೊಂಡಿರುವುದಿಲ್ಲ ಮತ್ತು | ಶ್ರೀಮತಿ ಉಷಾರೆಡ್ಡಿ ರವರಿಗೆ 40 ೩6೧ ಅಳತೆ ನಿವೇಶನಗಳಾಗಿ ನಿವೇಶನ ಸಂಖ್ಯೆ: 
ಅಕ್ರಮವಾಗಿ ಕಟ್ಟಡ ಕಟ್ಟಿ 3 ಎಂದು ಹಂಚಿಕೆ ಮಾಡಿರುತ್ತಾರೆ. ಸದರಿ ನಿವೇಶನವನ್ನು ಕೇಂದ್ರೀಯ 
ಅನಧಿಕೃತವಾಗಿ ಬಳಕೆ | ಉಪಾಧ್ಯಾಯರ ಸಂಘದವರು ಹಂಚಿಕೆ ಮಾಡಿರುವ ಸಂಬಂಧ ಬೆಂಗಳೂರು 
ಮಾಡಿಕೊಳ್ಳುತ್ತಿರುವವರ ವಿರುದ್ಧ | ಚ ಪ್ರಾಧಿಕಾರದಿಂದ 0$ No 2536/2000 ರಲ್ಲಿ ದಾವೆ ದಾಖಲಿಸಿದ್ದು, ಸದರಿ 
ಏಕೆ ಕ್ರಮ ಕೈಗೊಂಡಿಲ್ಲ; ದಾವೆಗೆ ನ್ಯಾಯಾಲಯವು ದಿನಾಂಕ: 22.04.2006ರಲ್ಲಿನ ಆದೇಶದಲ್ಲಿ ಕೇಂದ್ರೀಯ 
| ಉಪಾಧ್ಯಾಯರ ಸಂಘದಿಂದ ಹಂಚಿಕೆ ಪಡೆದಿರುವ ಸ್ವತ್ತಿನ ಮಾಲೀಕರ ಪರವಾಗಿ 
| ತೀರ್ಪು ನೀಡಿದ್ದು, ಈ ಆದೇಶದ ಮೇಲೆ ಪ ಪ್ರಾಧಿಕಾರದ ವತಿಯಿಂದ ಮಾನ್ಯ ಉಚ್ಛ 
| ನ್ಯಾಯಾಲಯದಲ್ಲಿ RFA No: 1380/2016 ರಲ್ಲಿ ಮೇಲ್ಮನವಿ ಸಲ್ಲಿಸಲಾಗಿ, ಮಾನ್ಯ 
| ಉಚ್ಛ ನ್ಯಾಯಾಲಯವು ಸಿವಿಲ್‌ ನ್ಯಾಯಾಲಯದ ಆದೇಶವನ್ನು ಎತ್ತಿಹಿಡಿದಿರುತ್ತದೆ. 
ನ್ಯಾಯಾಲಯದ ಆದೇಶದಂತೆ ಸದರಿ ನಿವೇಶನವನ್ನು ಪ್ರಾಧಿಕಾರದ ವಶಕ್ಕೆ 

ತೆಗೆದುಕೊಳ್ಳಲು ಸಾಧ್ಯವಾಗಿರುವುದಿಲ್ಲ 

ಅನಧಿಕೃತ ಬಳಕೆಗೆ ಬಿಡಿ.ಎಯ | ಸದರಿ 


ವಿಷಯದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಯಾವುದೇ 


| ಅಧಿಕಾರಿಗಳು ಶಾಮೀಲಾಗಿರುವುದಿಲ್ಲ. 


ನಅಇ 235 ಬೆಂಭೂಸ್ಟಾ 2021 EE 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


